ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸೆಷ್ಟ೦ಬರ್‌, 2020 


ಪಶುವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯಗಳಲ್ಲಿ ಮಾನ್ಯ ಶಾಸಕರುಗಳ ನಾಮನಿರ್ದೇಶನ 
ಶುರಿತು 


ಶ್ರೀ ಹೆಚ್‌.ಎಂ.ರಮೇಶಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು): 


679 (755) ಮಾನ್ಯ ಪಶುಸಂಗೋಪನೆ ಹಾಗೂ ಹಜ ಮತ್ತು ವಕ್ತ್‌ ಸಜಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) 2005ರಲ್ಲಿ ಕರ್ನಾಟಿಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಿಗರ ವಿಶ್ವವಿದ್ಯಾಲಯ, 
ಪ್ರಾರಂಭವಾಗಿದ್ದರರೂ ಸಹ ಬೋರ್ಡ್‌ ಆಫ್‌ ಮ್ಯಾನೇಜ್‌ಮೆಂಟ್‌ನಲ್ಲಿ ಮಾನ್ಯ ಶಾಸಕರುಗಳನ್ನು 
ನಾಮನಿರ್ದೇಶನ ಮಾಡಲು ಅವಕಾಶ ಕಲ್ಪಿಸದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಮಾನ್ಯ ಶಾಸಕರುಗಳನ್ನು ನಾಮ ನಿರ್ದೇಶನ ಮಾಡುವ ಬಗ್ಗೆ ಸರ್ಕಾರದ ನಿಲುವೇನು; 


(9) ಮಂಗಳೂರು ಮೀನುಗಾರಿಕೆ ಮಹಾ ವಿದ್ಯಾಲಯಗಳಲ್ಲಿ ARP ಯೋಜನೆಯಡಿ ಅನುಷ್ಠಾನದಲ್ಲಿ 
ಆಗಿರುವ ಲೋಪದೋಷಗಳು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಈ) ಲೋಕಸಭೆ ಚುನಾವಣೆಯ ಮಾದರಿ ನೀತಿ ಸಂಹಿತೆ ಇದ್ದಾಗಲೂ ಸಹ ಪತ್ರಿಕೆ ಪ್ರಕಟಣೆ ನೀಡದೆ 
2019ರಲ್ಲಿ A॥C್ಣ್ನP ಯೋಜನೆಯಡಿ ನಿಯಮಬಾಹಿರವಾಗಿ ವಿಜ್ಞಾನಿ ತಾಂತಿಕ ಸಿಬ್ಬಂದಿ 
ನೇಮಿಸಿಕೊಂಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಉ) ಈ ಯೋಜನೆಯಡಿ ನೇಮಕವಾದ Cಂಗractu!| ಸಿಬ್ಬಂದಿಗಳಿಗೆ ಕ.ಸಿ.ಎಸ್‌.ಆರ್‌. ಹಾಗೂ ಕೆ.ಎಫ್‌.ಸಿ. 
ನಿಯಮಗಳ ವಿರುದ್ದವಾಗಿ ವಾರ್ಷಿಕ ವೇತನ ಬಡ್ತಿ, ಖಾಯಂ ನೌಕರರಂತೆ ವೇತನ ಶ್ರೇಣ ಹಾಗೂ 
ಕಾರ್ಮಿಕ ಕಾಯ್ದೆಯಂತೆ 179 ದಿನಗಳಿಗೆ ಕೆಲಸ ಮಿತಿಗೊಳಿಸದಿರುವವರ ವಿರುದ್ದ ಯಾವ ಕ್ರಮ ತೆಗೆದು 
ಕೈಗೊಳ್ಳಲಾಗುವುದು ? 


